ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಆಯುಧ ಲೈಸೆನ್ಸ್‌ ನವೀಕರಿಸುವ ಕುರಿತು 
ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 


70(399) ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕಳೆದ 03 ವರ್ಷಗಳಿಂದ ಆಯುಧ ಪರವಾನಗಿ ಕೋರಿ ಸ್ವೀಕೃತವಾದ ಅರ್ಜಿಗಳ ಸಂಖ್ಯೆ ಎಷ್ಟು ; ಅವುಗಳಲ್ಲಿ 
ಅನುಮತಿ ನೀಡಲಾದ ಅರ್ಜಿಗಳು ಎಷ್ಟು ; (ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಎಷ್ಟು ಆಯುಧ ಪರವಾನಗಿ ನೀಡಲಾಗಿದೆ; ಮತ್ತು 
ರದ್ದುಪಡಿಸಲಾದ ಪರವಾನಗಿ ಎಷ್ಟು ; (ವಿವರ ನೀಡುವುದು) 


(ಇ) ಆಯುಧ ಪರವಾನಗಿ ನೀಡಲು ಮತ್ತು ಆಯುಧ ಪರವಾನಗಿ ರದ್ದುಪಡಿಸಲು ಅನುಸರಿಸುವ 
ಮಾನದಂಡಗಳೇನು; 


(ಈ) ಇಲ್ಲಿಯವರೆಗೆ ನವೀಕರಿಸದಿರುವ ಪರವಾನಗಿಗಳ ಸಂಖ್ಯೆ ಎಷ್ಟು; ಬಾಕಿ ಇರುವ ಪರವಾನಗಿ ಅರ್ಜಿಗಳನ್ನು 
ನವೀಕರಿಸಲು ವಿಳ೦ಬಕ್ಕೆ ಕಾರಣಗಳೇನು? 


